ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1460 (1786) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ನಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 

ವಿಷಯ: ಗ್ರಾಮೀಣ ಪ್ರದೇಶದ ಬಸ್‌ ನಿಲ್ದಾಣಗಳಲ್ಲಿನ ಕುಡಿಯುವ ನೀರಿನ ಬಗ್ಗೆ 

(ಅ) ಗ್ರಾಮೀಣ ಪ್ರದೇಶದಲ್ಲಿರುವ ಕೆ.ಎಸ್‌.ಆರ್‌.ಟೆ.ಸಿ ಬಸ್‌ ನಿಲ್ದಾಣಗಳಲ್ಲಿ 


ಸಾರ್ವಜನಿಕರ ಅನುಕೂಲಕ್ಕಾಗಿ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ 
ಮಾಡಲಾಗಿದೆಯೇ; 


(ಆ) ಶುದ್ದ ಕುಡಿಯುವ ನೀರಿನ ಘಟಿಕಗಳನ್ನು ಬಸ್‌ ನಿಲ್ಮಾಣಗಳಲ್ಲಿ ಪ್ರಾರಂಭಿಸುವ 
ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ; ಹಾಗಿದ್ದಲ್ಲಿ, ಯಾವಾಗ 
ಪ್ರಾರಂಭಿಸಲಾಗುವುದು; 


(ಇ) ಖಾಸಗಿ ಸಂಸ್ಥೆಗಳಿಂದ ಘಟಕಗಳನ್ನು ಪ್ರಾರಂಭಿಸುವ ಬಗ್ಗೆ ಪ್ರಸಾವನೆ 
ಬಂದಿದ್ದಲ್ಲಿ, ಸರ್ಕಾರವು ಮಂಜೂರಾತಿ ನೀಡಲು ಕ್ರಮ ಕೈಗೊಳ್ಳವುದೇ ? 


